68 


ಇತರರನ್ನು ಸಬಲೀಕರಿಸುವುದು 


) 
ಪ್ರಶಾಂತ್‌ ಮಿಶ್ರಾ 


ನಾವೆಲ್ಲರೂ ಪ್ರಾಮಾಣಿಕರಾಗಿರಬಹುದು, ಸಮಾಜ ಮತ್ತು ದೇಶಕ್ಕೆ 
ಸಂಬಂಧಿಸಿದಂತೆ ನಮ್ಯ ಹಕ್ಕು ಮತ್ತು ಜವಾಬ್ದಾರಿಗಳನ್ನು ಅರಿತಿದ್ದು. 
ಕಾನೂನು ನಿಯಮಗಳನ್ನು ಪಾಅಸುವ ನಾಗರಿಕರಾಗಿರಬಹುದು. 
ಆದರೆ ಒಳ್ಳೆಯ ವಾಗರಿಕರಾಗುವುದೆಂದರೆ, ನಮಗೆ ಸಾಧ್ಯವಿರುವ 
ರೀತಿಂಶುಲ್ಲ ವಾವು ಸಮಾಜಕ್ಷೆ ಕೊಡುಗೆಂರುನ್ನು 
ನೀಡುವುದಾಗಿರುತ್ತದೆ. ನಾನು ಏನನ್ನು ಮಾಡಲು ನಿರ್ಧರಿಸಿದೆ 
ಎನ್ನುವುದು ಇಲ್ಲದೆ. 


ನಾನು ಆರಂಭಸಿದ ಪ್ರಾಜೆಕ್ಟ್‌ ಕೇರೀಚ್‌ನ (Project Careach) 
ಮೂಲತತ್ವ ಯಾರಿಗೆ ಸಹಾಯದ ಅಗತ್ಯವಿದೆಯೋ ಅವರನ್ನು 
ಗುರುತಿಸಿ, ನೆರವು ನೀಡುವುದು ಮತ್ತು ಹಾಗೆ ನೀಡುವ ನೆರವು 
ಅವರಿಗೆ ಸಾಕಷ್ಟು ದೀರ್ಷಕಾಲದವರೆಗೆ-ಜೀವನ ಪಯರ್ಯಂತ- 
ವಾದರೂ - ಒಳ್ಳೆಯದೇ - ಉಪಯುಕ್ತವಾಗಿರುವ ಹಾಗೆ 
ನೋಡಿಕೊಳ್ಳುವುದು. ಭಾರತದಲ್ಲರುವ ಮಕ್ಕಳ ಸಂಖ್ಯೆಯು 
ಪ್ರಪಂಚದಲ್ಲಯೇ ಅತಿ ಹೆಚ್ಚನದು. ಅದರಲ್ಲ ಶೇ.೨5ರಷ್ಟು ಮಕ್ಕಳು 
ಪ್ರಾಥಮಿಕ ಶಾಲೆಗೆ ಹೋಗುತ್ತಾರೆ. ಹತ್ತರ್ಲ ಒಂದು ಮಗು ಮಾತ್ರ 
ಪದವಿ ತರಗತಿಯವರೆಗೆ ವ್ಯಾಸಂಗ ಮಾಡುತ್ತದೆ. ಸಮಸ್ಯೆಯ 
ಅಗಾಧತೆಯನ್ನು ಮನಗಂಡ ಮೇಲೆ ನನಗೆ ಈ ಸಾಮಾಜಕ 
ಕಾರ್ಯದಲ್ಲ ತೊಡಗಿಕೊಳ್ಳುವುದಕ್ಷೆ ಪ್ರೇರೇಪಣೆ ಸಿಕ್ಕಿತು. ನೆಲ್ಪನ್‌ 
ಮಂಡೇಲಾರವರು ಹೇಳದ ಹಾಗೆ, 'ಶಿಕ್ಷಣವು ಅತ್ಯಂತ ಪ್ರಬಲವಾದ 
ಅಸ್ತ, ಅದನ್ನು ನೀವು ಜಗತ್ತನ್ನೇ ಬದಲಾಯಿಸಲು ಬಕಸಬಹುದು.' 


ನಾನು ಹೇಗೆ ಆರಂಭಸಿದೆ 


ಫಲಾನುಭವಿಗಳನ್ನು ಹುಡುಕುವುದು ನನ್ನ ಮೊದಲ ಕೆಲಸವಾಗಿತ್ತು. 
ನನ್ನು ಸಂಶೋಧನೆ ಹಾಗು ಪೋಷಕರ ಸಲಹೆಗಳನ್ನು ಆಧರಿಸಿ 
ಒಂದು ಸರ್ಕಾರಿ ಶಾಲೆಯೊಡನೆ ಕೆಲಸ ಮಾಡುವುದೆಂದು 
ತೀರ್ಮಾನಿಸಿದೆ. ಬೆಂಗಳೂರಿನ ಕೂಡ್ಲು ಸರ್ಕಾರಿ ಶಾಲೆಯಲ್ಲ ಎಲ್ಲ 
ಸದಸ್ಯರೊಡನೆ ಸಭೆ ನಡೆಸಿದ ಬಳಕ, ಆಡಳತ ಮಂಡಳಆಯು ಈ 
ಯೋಜನೆಗೆ ಅನುಮತಿ ನೀಡಿತು. 


ಭಾಗೀದಾರರೆಲ್ಲರ ಅಂದರೆ ಪೋಷಕರು, ವಿದ್ಯಾರ್ಥಿಗಳು ಹಾಗು 
ಶಾಲಾಡಳತಗಳ ಹಿತಾಸಕ್ತಿಯನ್ನು ಒಗ್ಗೂಡಿಸಲು ನಾನು ಸುಮಾರು 
145 ಸಂದರ್ಶನಗಳನ್ನು ಕೈಗೊಂಡೆ. ಅದರಿಂದ ವಿದ್ಯಾರ್ಥಿಗಳು 
ಇಂಗ್ಲಿಷ್‌. ಗಣಿತ ಮತ್ತು ಕ್ರೀಡೆಯಲ್ಲ ಆಸಕ್ತಿ ಹೊಂದಿದ್ದಾರೆನ್ನು- 
ವುದನ್ನು ಕಂಡುಕೊಂಡೆ. ಅವರಲ್ಲ ಬಹಳಷ್ಟು ವಿದ್ಯಾರ್ಥಿಗಳು ಸಹ- 
ಪಠ್ಯ ಚಟುವಟಕೆಗಳ ಬಗ್ಗೆಯೂ ಆಸಕ್ತಿ ಹೊಂದಿದ್ದರು. ನನ್ನು 
ನಂಬಕೆಯ ಪ್ರಕಾರ, ಅದು ಬಹುಶಃ ದೂರದರ್ಶನ ಮತ್ತು ಇನ್ನಿತರ 
ಮಾಧ್ಯಮಗಳಗೆ ಅವರು ತೆರೆದುಕೊಂಡಿದ್ದರ ಪರಿಣಾಮವಿರಬೇಕು. 
ಆದರೆ ಶೈಕ್ಷಣಿಕ ದೃಷ್ಟಿಕೋನದಿಂದ ನೋಡಿದಾಗ, ಇಂದ್ದಿಷ್‌ 
ಅತ್ಯಂತ ಆಸಕ್ತಿ ಇರುವ ವಿಷಯವೆಂದು ತಿಆದುಬಂದಿತು. ಹಾಗಾಗಿ 
ವಾನು ಐದನೇ ತರಗತಿಯ ವಿದ್ಯಾರ್ಥಿಗಳಗೆ ಇಂದ್ದಿಷ್‌ ಭಾಷೆಯಲ್ಲ 


ಮಾತನಾಡುವುದನ್ನು (Spoken English) ಕಅಸಲು ನಿರ್ಧರಿಸಿದೆ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


ಇ 
5 
[C 


(ಸರ್ಕಾರಿ ಶಾಲೆಗಳಲ್ಪ ಇಂದ್ಲಿಷ್‌ಅನ್ನು ಐದನೇ ತರಗತಿಯಲ್ಲ 
ಆರಂಭಸಲಾಗುತ್ತದೆ). 


ಶಾಲಾಡಳತವು ಶಾಲೆಗೆ ಸಂಬಂಧಿಸಿದಂತೆ ಕೆಲವು ಅಭವೃದ್ಧಿ 
ಕಾರ್ಯಗಳನ್ನು ಮಾಡಿಸಿಕೊಳ್ಳಲು ಉತ್ಸುಕವಾಗಿತ್ತು. ಅದಕ್ಕೆ 
ಹಣಕಾಸಿನ ಅಗತ್ಯವಿತ್ತು. ಹಣಕಾಸಿನ ವ್ಯವಸ್ಥೆಯನ್ನು 
ಮಾಡಿಕೊಳ್ಳಲು ನನಗೆ ಸ್ವಲ್ಪ ಸಮಯ ಹಿಡಿಯುತಾದರೂಕೊನೆಯಲ್ಲ 
ಅದು” ಸಾಧ್ಯವಾಯಿತು. ಪಟ್ಟಿಯು ಈ ಕೆಳಗಿನಂತಿದೆ. 


ಈ ತನಕದ ಪ್ರಗತಿ 


1. ಐದು ಮತ್ತು ಆರನೇ ತರಗತಿಯ 54 ವಿದ್ಯಾರ್ಥಿಗಳ ಒಂದು 
ಗುಂಪಿಗೆ ಇಂದ್ಲಿಷ್‌ ಮಾತನಾಡುವುದನ್ನು ಕಲಅಸಲಾಗುತ್ತಿದೆ. 


2. Careach.in ಎಂಬ ಕ್ಲೌಡ್‌-ಫಂಡಿಂಗ್‌ ವೇದಿಕೆಯೊಂದು 


(Crowd Funding Platform) ಕಾಯಾಣಚರಣೆಯಲ್ತದೆ. 
ಫೇಸ್‌ಬುಕ್‌, ಟ್ವಿಟ್ಟರ್‌ ಮತ್ತು ಇನ್‌ಸ್ಹಾಗ್ರಾಂಗಕಲ್ಲಯೂ ಅದರ 
ಇರುವಿಕೆಯನ್ನು ಕಾಣಬಹುದು. ನಾವು ಈ ಕುರಿತು ಪ್ರಚಾರ 
ಮಾಡಲು ಮನೆಮನೆಗೆ ಕೂಡ ತಿರುಗಿದೆವು. 


8. ಗೋಷ್ಠಿಗಳಗೆ ಬೇಕಾದ, ಪರಸ್ಪರ ಸಂವಹನಾತ್ಯಕವಾದ 
ವಸ್ತುವಿಷಯಗಳನ್ನು ರೂಪಿಸಿದೆವು. ಈ ತನಕ 4ರ 
ಗೋಷ್ಠಿಗಳನ್ನು ನಡೆಸಿದ್ದೇವೆ. 


4. ನಮಗೆ ಅಗತ್ಯವಿದ್ದ ಹಣಕಾಸಿನ ಸುಮಾರು ಶೇ.ರ೦ರಷ್ಟನ್ನು 
ಈಗಾಗಲೇ ಸಂಗ್ರಹಿಸಿದ್ದು ಅದನ್ನು ಒಂದು ಮುದ್ರಣಯಂತ್ರ, 
ಸೀಮೆಸುಣ್ಣ ಬಳಸಿ ಬರೆಯಬಹುದಾದ ಹಸಿರು ಹಲಗೆಗಳು 
ಮತ್ತು ಕೆಲವು ಒಳಾಂಗಣ ಆಟದ ಸಾಮದ್ರಿಗಳನ್ನು ಖರೀದಿಸಲು 
ಬಳಸಲಾಗಿದೆ. 


ವಾನು ದೃಢವಾದ ಪ್ರಗತಿ ಸಾಧಿಸುತ್ತಿರುವಾಗಲೇ ಕೋವಿಡ್‌-1೨ 
ಬಂದು ತಕ್ಷಣಕ್ಕೆ ಎಲ್ಲವನ್ನೂ ಸಬ್ಧಗೊಳಸಿಬಟ್ಟತು. ಆನಂತರದಲ್ಲಿ 
ತಿಆದುಬರತೊಡಗಿದ ಹಾಗೆ, ಪೋಷಕರು ಮತ್ತು ಮಕಳು ತುಂಬಾ 
ಕಷ್ಟ ಅನುಭವಿಸುತ್ತಿದ್ದಾರೆ ಎನ್ನುವುದು ಸ್ಪಷ್ಟವಾಯಿತು. ಆದ್ದರಿಂದ 
ವಾನು ನನ್ನು ಕೆಲಸದ ವಿಧಾನ, ಗತಿ ಎರಡನ್ನೂ ಬದಲಾಯುಸಿ- 
ಕೊಂಡು ನನಗೆ ಸಾಧ್ಯವಿರುವ ರೀತಿಂಶುಲ್ಲ ವಿದ್ಯಾರ್ಥಿ 
ಕುಟುಂಬಗಳಗೆ ಸಹಾಯ ಒದಗಿಸಲು ತೀರ್ಮಾನಿಸಿದೆ. ಶಾಲಾ 
ಮುಖ್ಯೋಪಾಧ್ಯಾಯರನ್ನು (ಪ್ರಾಂಶುಪಾಲರು) ಭೇಟಯಾಗಿ 
ಮಾತನಾಡಿದಾಗ, ಅತ್ಯಂತ ಹೆಚ್ಚು ಅಗತ್ಯವಿರುವ 30 
ಕುಟುಂಬಗಳಗೆ ೭೦೭೦ರ ಆಗಸ್ಟ್‌ನಿಂದ-ಸೆಪ್ಪಂಬರ್‌ವರೆಗೆ ಆಹಾರ 
ಮತ್ತು ಅವರ ನಿತ್ಯದ ಬದುಕಿಗೆ ಬೇಕಾದ ಸಾಮರ್ರಿಗಳನ್ನು ನೆರವಿನ 


ರೂಪದಲ್ಪ್ಲ ನೀಡುವುದು ಅತ್ಯಂತ ಸೂಕ್ತ ಎನ್ನುವುದು 
ತಿಆದುಬಂದಿತು. ಶಾಲಾ ಮುಖ್ಯೋಪಾಧ್ಯಾಯರೊಡನೆ 
ಸಮಾಲೋಚಿಸಿ, ಫಲಾನುಭವಿಗಳ ಪಟ್ಟಿಯನ್ನು 


ತಯಾರಿಸಲಾಲುತು. ವ್ಯಾಪಕವಾಗಿ ಮನೆಮನೆಗೆ ಭೇಟ ನೀಡಿ 
ಹಾಗು ಆನ್‌ಲೈನ್‌ ಮೂಲಕವೂ ಹಣವನ್ನು ಕೊಡುಗೆಯಾಗಿ 
ನೀಡುವಂತೆ ಕೇಆಕೊಳ್ಳಲಾಲುತು. ಹೀಗೆ ಈ ಕುಟುಂಬಗಳಗೆ 
ಸಹಾಯ ಮಾಡಲು ಬೇಕಾದ ಹಣವು ನನಗೆ ಸಾಕಷ್ಟು 
ಹರಿದುಬರತೊಡಗಿತು. 


ಮುಂದಿರುವ ಕೆಲಸ 


ಯೋಜಸಿದ ಚಟುವಟಕೆಗಳಾಚೆಗೂ ನೋಡಿದಾಗ ಶಾಲೆಗೆ 
ಹೆಚ್ಚುವರಿ ಶೌಚಾಲಯ ಸೌಲಭ್ಯ ಅಗತ್ಯವಿರುವುದು ಕಾಣುತ್ತದೆ. 
ಬೇರೇನು ಸಹಾಯ ಮಾಡಬಹುದು ಎಂಬ ನನ್ನು ಶೋಧನೆ 


ಮುಂದುವರೆದಿದೆ. ಯಾವುದಾದರೂ ವಾಣಿಜ್ಯ ಸಂಸ್ಥೆ (Corporate) 
ಅಥವಾ ಸಂಸ್ಥೆಯ ಸಾಂಸ್ಥಿಕ ಸಾಮಾಜಕ ಜವಾಬ್ದಾರಿಯಡಿ 


(Corporate Social Responsibility (CSR)) ನಿೀಡಲಾಗುವ 
ಹಣಕಾಸಿನ ಸಂಪನ್ಕೂಲಕ್ಷಾಗಿ ಹುಡುಕುತ್ತಲೇ ಇದ್ದೇನೆ. ಅಂದಾಜು 
ವೆಚ್ಚವು ಸುಮಾರು ಹತ್ತು ಲಕ್ಷ ರೂಪಾಯುಗಳಾಗಿದ್ದು, ಆ 
ಮೊತ್ತವನ್ನು ಕೊನೆಗೂ ನಾವು ಸಂದ್ರಹಿಸಬಲ್ಲೆವು ಎಂದು ನನಗೆ 
ನಿಶ್ಲಿತವಾಗಿ ತಿಆದಿದೆ. ಆದರೆ ಸದ್ಯಕ್ಕೆ ಕೇವಲ ಇಂಗ್ಲಿಷ್‌ 
ಮಾತನಾಡುವುದನ್ನು ಕಅಸುವ ಹಾಗು ಚಿಕ್ಕಪುಟ್ಟ ಮೂಲ 
ಸೌಕರ್ಯಗಳ ಸುಧಾರಣಿಯ ಕೆಲಸ ಮಾತ್ರ ಮುಂದುವರೆದಿದೆ. 


~ ~~ ಕಾ 


ಷೆ 
-. 
ಕೆ 


ಇತೀಚೆಗೆ. ಶಾಲೆಗೆ ಅತಿವೇಗದ ಅಂತರ್‌ಜಾಲ ಸಂಪರ್ಕವನ್ನು 


(High Speed Internet Connection) ಕಲ್ತಸಿಕೊಡುವಲ್ಲ ಕೂಡ 
ನೆರವಾಗಲು ನನಗೆ ಸಾಧ್ಯವಾಯುತು. 


ಪ್ರಜಾತಾಂತ್ರಿಕ ದೇಶಗಳ ನಾಗರಿಕರಾಗಿ, ಎಲ್ಲರ ಬದುಕೂ 
ಉತ್ತಮವಾಗುವ ನಿಟ್ಟನಲ್ಲ ಸಹಾಯಹಸ್ತ ಚಾಚುವುದು ಪ್ರತಿಯೊಬ್ಬರ 
ಕರ್ತವ್ಯ. ಮಾಡಲು ಸುಲಭವಾದ ಕೆಲಸವನ್ನು ಆರಿಸಿಕೊಳ್ಳುವುದರ 
ಬಐದಲಗೆ, ನಾವು ನ್ಯಾಯಸಮ್ಮತವಾದ ಕ್ರಮಗಳನ್ನು ಕೈಗೊಳ್ಳಲು 
ಮುಂದಾಗಬೇಕಿದೆ. ನಾವು ಭೇಷರತ್‌ಸಮಾನತೆಯನ್ನು ತರುವ 
ದಿಸೆಯಲ್ಪ್ಲ ಕೆಲಸ ಮಾಡಬೇಕು. ಸಂಪತ್ತು. ಅಂಗ, ಜಾತಿ, ಧರ್ಮ 
ಇತ್ಯಾದಿ ಅಸಂಬದ್ಧ ಸಂಗತಿಗಳನ್ನು ಆಧರಿಸಿ ಸಮಾಜವನ್ನು 
ವರ್ಗೀಕರಿಸಬಾರದು. ಇದು ಕಾರ್ಯಸಾಧ್ಯವಾಗಲು ಸಮಯ 
ಹಿಡಿಯುತ್ತದೆ ಎನ್ನುವುದು ಸ್ಪಷ್ಟ. ಆದರೆ ನಾವು ಮಾಡಬಹುದಾದ 
ಕನಿಷ್ಠ ಕಾರ್ಯವೆಂದರೆ, ನಮಗೆ ಸಾಧ್ಯವಾದ ಕ್ರಮಗಳನ್ನು 
ಕೈಗೊಳ್ಳುವುದು. ನಾನು ನನಗೆ ಸಾಧ್ಯವಿರುವ ಕೆಲಸವನ್ನು ಮಾಡಲು 
ಪ್ರಯತ್ನಿಸುತ್ತಿದ್ದೇನೆ. 


ಒಟ್ಟು 145 ಭಾಗೀದಾರರನ್ನು ಭೇಟಯಾದೆ - 124 ವಿದ್ಯಾರ್ಥಿಗಳು +1 ಶಿಕ್ಷಕರು + 10 ಪೋಷಕರು 


Career Interest 5 Gಣಕೇೊ5 ₹ 6ಗಣರೇ8 Subject of Interest 


1X 


24 YO 


2 By yy 


95 
ಗ ಮ _ 
J MN ಬ - § 48 47 
il il [; | fs 92 0 of of - § 35 ಪ 
PPL ಜ್‌ ಮು ¥ ¢ g 


KY ಫ್‌ 
ಫ್‌" Grade § Grade 8 Total 
Cc 
K 
ಫೆ 8 English & Matematics 


ತರಗತಿ ಕೊಠಡಿಯ ಕಾರ್ಯಾಲಯ ನಾವು ಒಂದು 


ಒಳಗೆ ಮತು ಕಟಡ ಸರ್ಕಾರಿ ಶಾಲೆಗೆ ನೆರವು 
ನೀಡುತ್ತಿದ್ದೇವೆ. 


ಇಂಗ್ಲಿಷ್‌ ಪಠ್ಯಪುಸ್ತಕಗಳು 


ಮುದ್ರಣಯಂತ್ರ 
ರೂ. 30,000೦ 


ರೂ. 106,672 


ತರಗತಿ ಗ್ರಂಥಾಲಯ 
ರೂ. 1,20,೦೦೦ ಕಲಾತ್ಮಕ ಅತ್ತಿಗಳ ನಿರ್ಮಾಣ, 
ಬಣ್ಣ ಬಳಿಯುವುದು, 
ಹಸಿರು ಹಲಗೆಗಳು ರೂ. 1,50,೦೦೦ 
ರೂ. 47,436 


ಒಳಾಂಗಣ ಆಟಗಳು 


ಬೆಂಚು ಮತು ಮೇಜುಗಳು 
ka ರೂ. 1,7,೦೦೦ 


ರೂ. 154,0೦೦ 


Wang 


k . } Wa wd 
9 LAAT 954237404 
[3 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


i https://www.cry.org/resources/pdf/Types_of Corp_parts_sepll.pdf 


ಪರಾಮರ್ಶನ 
https://www.worldbank.org/en/news/feature/2011/09/20/education-in-india 
https://www.ncee.org/wp-content/uploads/2013/10/India-Education-Report.pdf 


ಪ್ರಶಾಂತ್‌ ಮಿಶ್ರಾ, ದಿ ಇಂಟರ್‌ನ್ಯಾಷನಲ್‌ ಸ್ಲೂಲ್‌ ಬೆಂಗಳೂರಿನಲ್ಲ (ಬಖಜ) ಹನ್ನೊಂದನೇ ತರಗತಿಯಲ್ಲ ವ್ಯಾಸಂಗ 
ಮಾಡುತ್ತಿರುವ ವಿದ್ಯಾರ್ಥಿ. ಅರ್ಥಶಾಸ್ತ್ರ ಹಾಗು ಗಣಿತ ಇವರ ಅತ್ಯಂತ ಇಷ್ಟದ ವಿಷಯಗಳು. ತಂತ್ರಜ್ಞಾನದ ಪ್ರಗತಿಯನ್ನು 
ಅವುಗಳ ಆರ್ಥಿಕ ಪರಿಣಾಮಗಳ ಜೊತೆ ಸಮೀಕರಿಸುವ ವಿಷಯ ಕ್ಷೇತ್ರವನ್ನು ಅನ್ನೇಷಿಸುವುದರಲ್ಲ ಬಹಳ ಒಲವಿದೆ. ಪದವಿ 
ತರಗತಿಯಲ್ಲಿ ಅರ್ಥಶಾಸ್ತ್ರವನ್ನು ಅಭ್ಯಸಿಸಲು ಇಷ್ಟಪಡುತ್ತಾರೆ. ಇವರನ್ನು mprashant@tisb.ac.in ಮೂಲಕ 
ಸಂಪರ್ಕಿಸಬಹುದು. 


ಅನುವಾದ: ಸಹನಾ ಹೆಗಡೆ | ಪರಿಶೀಲನೆ: ಲತಾ ಕೆ.ಸಿ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 71 


